ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸಬೇಕಾದ ಸಚಿವರು 


ಕರ್ನಾಟಕ ವಿಧಾನ ಪರಿಷತ್ತು 


546 


ಶ್ರೀ ಬಿ.ಎಂ.ಫಾರೂಖ್‌ (ವಿಧಾನಸಭೆಯಿಂದ 


ಚುನಾಯಿತರಾದವರು) 


16.12.2021 
ಮಾನ್ಯ ಮುಖ್ಯಮಂತ್ರಿರವರು. 


ಉತ್ತರಗಳು 


ಕ್ರಸಂ ಪ್ರಶ್ನೆಗಳು 
Fe FS 
(ಅ) | ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ 
ವತಿಯಿಂದ ನಿರ್ಮಾಣಗೊಂಡಿರುವ 
ಬನಶಂಕರಿ 6ನೇ ಹಂತದ 4ನೇ ಬ್ಲಾಕ್‌ 
(ಮುಂದುವರೆದ ಬಡಾವಣೆ) 
ಬಡಾವಣೆಗೆ ತಾತಗುಣಿ 
ಬಿಡಬ್ಬ್ಯುಎಸ್‌ಎಸ್‌ಬಿ ಪಂಪಿಂಗ್‌ 
ಸ್ಟೇಷನ್‌ನಿಂದ ಇಸ್ರೋ ಬಡಾವಣೆಗೆ 


ಸಂಪರ್ಕ ಕಲ್ಪಿಸುವ ರಸ್ತೆಗಳು ತುಂಬಾ 
ಹಾಳಾಗಿರುವುದು ಸರ್ಕಾರದ ಗಮನಕ್ಕೆ 


ಬಂದಿದೆಯೇ; ಸದರಿ ರಸ್ತೆಯ 
ಡಾಂಬರೀಕರಣ ಕೈಗೊಳ್ಳದಿರಲು 
ಕಾರಣವೇನು; 


ತಾತಗುಣಿಯಿಂದ ಇಸ್ರೋ ಬಡಾವಣೆ ಮಾರ್ಗವಾಗಿ 
ಸಾರಕ್ಕಿ ಮಾರುಕಟ್ಟೆವರೆಗೂ ಬೆಂಗಳೂರು ಜಲಮಂಡಳಿಯ ಪೈಪ್‌ 
ಲೈನ್‌ ಸರ್ವೀಸ್‌ ರಸ್ತೆಯಾಗಿದ್ದು ಹಾಗೂ ಸದರಿ ರಸ್ತೆಯ 


ಸಾರ್ವಜನಿಕ ನಿಷೇಧಿತ ಪ್ರದೇಶವಾಗಿರುತ್ತದೆ. ತಾತಗುಣಿ 
ಬಿಡಬ್ಬ್ಯೂಎಸ್‌ಎಸ್‌ಬಿ ಪಂಪಿಂಗ್‌ ಸ್ಟೇಷನ್‌ನಿಂದ ಇಸ್ರೋ 
ಬಡಾವಣೆಗೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ತಾತಗುಣಿ 


ಪಂಪಿಂಗ್‌ ಸ್ಟೇಷನ್‌ನಿಂದ ವಾಜರಹಳ್ಳಿವರೆಗೆ ಕಾವೇರಿ 5ನೇ 
ಹಂತದ ಯೋಜನೆಯಡಿಯಲ್ಲಿ 3000 ಮಿಮೀ ವ್ಯಾಸದ ನೀರು 
ಸರಬರಾಜು ಬೃಹತ್‌ ಕೊಳಚೆ ಮಾರ್ಗವನ್ನು ಅಳವಡಿಸುವ 


ಕಾಮಗಾರಿಯು ಪ್ರಗತಿಯಲ್ಲಿದ್ದು, ಸದರಿ ಕಾಮಗಾರಿ 
ಪೂರ್ಣಗೊಂಡ ನಂತರ, ರಸ್ತೆ ಡಾಂಬರೀಕರಣವನ್ನು 
ಕೈಗೆತ್ತಿಕೊಳ್ಳಲಾಗುವುದು. 


ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ರಸ್ತೆ 
ಮೂಲಭೂತ ಸೌಕರ್ಯ - ಬೊಮ್ಮನಹಳ್ಳಿ ವಿಭಾಗದಿಂದ 
ವಸಂತಪುರ ಮುಖ್ಯ ರಸ್ತೆಯಿಂದ ಸಿಟಿ ಇಂಜಿನಿಯರಿಂಗ್‌ 
ಕಾಲೇಜ್‌ ವರೆಗೆ 2016-17ನೇ ಸಾಲಿನಲ್ಲಿ ರಸ್ತೆ ಅಭಿವೃದ್ಧಿ 
ಕಾಮಗರಿಯನ್ನು ನಿರ್ವಹಿಸಲಾಗಿರುತ್ತದೆ ಹಾಗೂ ನಿರ್ವಹಣೆ 
ಮಾಡಲಾಗುತ್ತಿದೆ. ಮುಖ್ಯ ಮಂತ್ರಿಗಳ ನವ ನಗರೋತ್ಥಾನ 
ಯೋಜನೆಯಡಿಯಲ್ಲಿ ಸಿಟಿ ಇಂಜಿನಿಯರಿಂಗ್‌ ಕಾಲೇಜಿನಿಂದ 
ಗುಬ್ಬಲಾಳ ರಸ್ತೆವರೆಗೆ 2020-21ನೇ ಸಾಲಿನಲ್ಲಿ ರಸ್ತೆ ಅಭಿವೃದ್ಧಿ 
ಕಾಮಗಾರಿಯನ್ನು ನಿರ್ವಹಿಸಲಾಗಿರುತ್ತದೆ. ವಸಂತಪುರ 
ರಸ್ತೆಯಿಂದ ಇಸ್ರೋ ಲೇಔಟ್‌ ವರೆಗೆ ಸುಮಾರು 150 ಮೀಟರ್‌ 
ವರೆಗಿನ ರಸ್ತೆಯು ಈ ವಿಭಾಗದ ವ್ಯಾಪ್ತಿಗೆ ಒಳಪಟ್ಟಿದ್ದು, 2021- 
22 ಸಾಲಿನ ಕ್ರಿಯಾಯೋಜನೆಯಲ್ಲಿ ಸೇರ್ಪಡಿಸಲಾಗುವುದು. 


(ಆ) 


(ಇ) 


ಸದರಿ ಬಡಾವಣೆಯಲ್ಲಿ ಸಿ.ಎ. 
ನಿವೇಶನಗಳನ್ನು ಸಾರ್ವಜನಿಕ 
ಉಪಯೋಕಕ್ಕೆ (ಉದ್ಯಾನವನ, 
ಕ್ರೀಡಾಂಗಣ, ಜಿಮ್‌, ಬಿಡಿಎ ಕಾಂಫ್ಲೆಕ್ಸ್‌) 
ಮೀಸಲಿರಿಸಲಾಗಿದೆಯೇ; ಒದಗಿಸಿದ್ದಲ್ಲಿ, 
ನಿವೇಶನಗಳ ಸಂಖ್ಯೆಗಳೊಂದಿಗೆ 
ವಿವರಗಳನ್ನು ಒದಗಿಸುವುದು; 


ಬನಶಂಕರಿ 6ನೇ ಹಂತದ 4ನೇ ಬಿ, ಹೆಚ್‌ ಮತ್ತು ಟಿ 
ಬ್ಲಾಕ್‌ಗಳಲ್ಲಿ 38 ಸಿಎ ನಿವೇಶನಗಳು ಮತ್ತು 42 
ಉದ್ಯಾನವನಗಳಿಗೆ ಜಾಗವನ್ನು ಕರಡು ಬಡಾವಣೆ ನಕ್ಷೆಯಲ್ಲಿ 
ಗುರುತಿಸಲಾಗಿದೆ. 


1 ರಿಂದ 38 ರವರೆಗಿನ ಸಿ.ಎ ನಿವೇಶನಗಳನ್ನು ಯಾವುದೇ 
ನಿರ್ದಿಷ್ಟ ಉದ್ದೇಶಗಳಿಗೆ ಮೀಸಲಿರಿಸಿರುವುದಿಲ್ಲ. 


ಸದರಿ ಬಡಾವಣೆಗಳನ್ನು ಬಿಡಿಎ 
ವತಿಯಿಂದ ಬಿಬಿಎಂಪಿ ಗೆ ವಹಿಸದಿರುವ 
ಬಗ್ಗೆ ಸರ್ಕಾರದ ಸ್ಪಷ್ಟ ನಿರ್ಧಾರವನ್ನು 
ತಿಳಿಸುವುದು? 


ಸದರಿ ಬಡಾವಣೆಗಳಲ್ಲಿ ಮೂಲಭೂತ 
ಸೌಕರ್ಯಗಳನ್ನು ಒದಗಿಸುವ ಸಂಬಂಧ ಬನಶಂಕರಿ 6ನೇ 
ಹಂತ ಮತ್ತು ಮುಂದುವರೆದ ಬನಶಂಕರಿ 6ನೇ ಹಂತದ ಉಳಿಕೆ 
ರಸ್ತೆಗಳನ್ನು ಅಭಿವೃದ್ಧಿಪಡಿಸಲು 100.00 ಕೋಟಿ ರೂ.ಗಳಿಗೆ 
ಅಂದಾಜು ತಯಾರಿಸಿ ಪ್ರಾಧಿಕಾರದ ಸಭೆಗೆ ಮಂಡಿಸಲಾಗಿರುತ್ತದೆ 
ಹಾಗೂ ಸದರಿ ಬಡಾವಣೆಗಳಿಗೆ ಒಳಚರಂಡಿ ವ್ಯವಸ್ಥೆ ಕಲ್ಪಿಸುವ 
ಸಲುವಾಗಿ ಬೆಂಗಳೂರು ಜಲಮಂಡಳಿಯವರು ಸಲ್ಲಿಸಿರುವ 
ರೂ.164.00 ಕೋಟಿಗಳಿಗೆ ಅಂದಾಜು ಪಟ್ಟಿಯನ್ನು 
ಅನುಮೋದನೆಗೆ ಪ್ರಾಧಿಕಾರದ ಸಭೆಗೆ ಮಂಡಿಸಲಾಗಿರುತ್ತದೆ. 
ಮೂಲಭೂತ ಸೌಲಭ್ಯಗಳನ್ನು ಅಭಿವೃದ್ಧಿಪಡಿಸಿದ ನಂತರದಲ್ಲಿ 
ಸದರಿ ಬಡಾವಣೆಗಳನ್ನು ಬೃಹತ್‌ ಮಹಾನಗರ ಪಾಲಿಕೆಗೆ 
ಹಸ್ತಾಂತರಿಸಲು ಕ್ರಮವಹಿಸಲಾಗುವುದು. 


ಸಂಖ್ಯೆ; ನಅಇ 230 ಬೆಂಭೂಸ್ವಾ 2021 


~~ 
| ENTE 
(ಬಸವರಾಜ ಮ್ಮಾಯಿ). 
ಮುಖ್ಯ; ೦ತ್ರಿ - 


